WPP -47 


ಕರ್ನಾಟಕ ರಾಜ್ಯಪತ್ರ 


2 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಜೂನ್ ೨೮ , ೨೦೧೨ ( ಆಷಾಢ ೭, ಶಕ ವರ್ಷ ೧೯೩೪) ಸಂಚಿಕೆ ೨೬ 

- ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಸಹಕಾರ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಇ 99 ಮಾಇಸೇ 2012, ಬೆಂಗಳೂರು, ದಿನಾಂಕ : 02ನೇ ಜೂನ್, 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 99 ಮಾಇಸೇ2) 2012 ದಿನಾಂಕ :30- 05 - 2012ರ ಕ್ರಮ ಸಂಖ್ಯೆ :03 ರಲ್ಲಿನ ಶ್ರೀಮತಿ ಗಾಯಿತ್ರಿ 
ಉಪ ನಿರ್ದೇಶಕರು ಹಾಗೂ ಕಾರ್ಯದರ್ಶಿ , ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಅರಸೀಕೆರೆ, ಹಾಸನ ಜಿಲ್ಲೆ. ಇವರನ್ನು " ಉಪ ನಿರ್ದೇಶಕರು, 
ಎ.ಪಿ. ಎಂ.ಸಿ ತುಮಕೂರು ಇಲ್ಲಿಗೆ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿರುವುದನ್ನು ಜಿಲ್ಲಾ ಉಪ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ತುಮಕೂರು" 
ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ "ಶ್ರೀ . ಕೆ.ಸಿ. ದೊರೆಸ್ವಾಮಿ , ಉಪ ನಿರ್ದೇಶಕರು , ಕೃಷಿ ಮಾರಾಟ ಇಲಾಖೆ ತುಮಕೂರು" ಇವರ ಜಾಗಕ್ಕೆ ಎಂಬುದಾಗಿ 
ಯಾವಾಗಲು ತಿದ್ದಿಕೊಂಡು ಓದಿಕೊಳ್ಳುವುದು: 

- ಶ್ರೀ . ಕೆ.ಸಿ. ದೊರೆಸ್ವಾಮಿ , ಉಪ ನಿರ್ದೇಶಕರು , ಕೃಷಿ ಮಾರಾಟ ಇಲಾಖೆ ತುಮಕೂರು ರವರು ಸ್ಥಳ ನಿಯುಕ್ತಿಗಾಗಿ ಸರ್ಕಾರಕ್ಕೆ ವರದಿ 
ಮಾಡಿಕೊಳ್ಳುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಕೆ. ವಾಸುದೇವಮೂರ್ತಿ , 
ಪಿ . ಆರ್ . 871 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಹಕಾರ ಇಲಾಖೆ. 


HIGH COURT OF KARNATAKA 


NOTIFICATION 
No . HCE 111/ 2012, Bangalore, Dated : 31st May, 2012. 


Sri Ramakrishna, Assistant Registrar of this office is permitted to retire from service on attaining the age of superannuation 
w .e.f. the afternoon of 31 -05 -2012 and he is relieved of his duties in this office on the afternoon of 31-05 -2012 . 


Further, the Disciplinary proceedings in D .E . No .2/2010 (HCE 1228/2007) and D .E No. 3/2012 (HCE 755 /2012) pending 
against Sri Ramakrishna, Assistant Registrar of this office will be continued even after his retirement under Rule 214 (2)(a ) and (4 ) of 
KCSRs., and he is directed to appear for the enquiry in D .E No. 3/2012 (HCE 755 / 2012 ) as and when required . 

By Order of The Hon ble Chief Justice , 

P . KRISHNA BHAT, 
P . R . 875 

Registrar General. 
( ೫೫೩ ) 


೫೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


ಭಾಗ - ೨ 


PERSONNEL AND ADMINISTRATIVE REFORMS SECRETARIAT 


NOTIFICATION 
No. DPAR 311 SAS 2012 , Bangalore, Dated : 27° June , 2012. 


Sri P . N . Sreenivasachary , IAS, Secretary to Government, Urban Development Department (Municipalties & UDAs), 
Bangalore is placed in additional charge of the post of the Secretary to Government,Water Resources Department (Minor Irrigation ) 
until further orders . 


Dr. N . Nagambika Devi, IAS , Commissioner for Sericulture Development & Director of Sericulture, Bangalore is placed in 
additional charge of the post of the Managing Director, Karnataka Silk Marketing Board , Banglaore until further orders vice 
Sri Parmesh Pandey, IAS . 


Sri V . Ponnuraj, IAS , Commissioner, Survey Settlement & Land Records , Bangalore is plced in additional charge of the 
post of the Secretary to Government Revenue Department, (Bhoomi & Urban Property Ownership Records), Bangalore until further 
orders vice Sri Rajeev Chawla , IAS. 


P . R , 880 


By Order and in the name of the Governor of Karnataka , 

U .H . NARAYANASWAMY 
Under Secretary to Government, 

DPAR (Services -I). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 334 ಸಅಸೇ 2011 , ಬೆಂಗಳೂರು, ದಿನಾಂಕ : 5 - 6 - 2012 


ಅಧಿಸೂಚನೆ ಸಂಖ್ಯೆ : ಸಇ 166 ಎಸಸೇ 2012 , ದಿನಾಂಕ : 31-5 - 2012 ರನ್ವಯ ಸಚಿವಾಲಯದ ಸಹಕಾರ ಇಲಾಖೆಯಲ್ಲಿ ನಿಯೋಜನೆ 
ಮೇಲೆ ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಬಿ. ಸಿ. ಸತೀಶ್‌ರವರನ್ನು ಸಹಕಾರ 
ಸಂಘಗಳ ಜಂಟಿ ನಿಬಂಧಕರು, ( ಐಸಿಡಿಪಿ), ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿರುವುದರಿಂದ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವಾಲಯದ 
ಸೇವೆಯಿಂದ ಬಿಡುಗಡೆಗೊಳಿಸಿ ವರ್ಗಾವಣೆಗೊಂಡ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಲಾಗಿದೆ. 

ಅದೇ ರೀತಿ ಸದರಿ ಅಧಿಸೂಚನೆಯಲ್ಲಿ ಸಚಿವಾಲಯದ ಸೇವೆಗೆ ನಿಯೋಜನೆಗೊಂಡಿರುವ ಶ್ರೀ ಜಿ.ಎಸ್. ರಮಣರೆಡ್ಡಿ ಸಹಕಾರ ಸಂಘಗಳ 
ಅಪರ ನಿಬಂಧಕರು, ( ವಸತಿ ಮತ್ತು ಇತರೆ) ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ 
ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಹಕಾರ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ ಇಲ್ಲಿಗೆ ನಿಯೋಜಿಸಿ 
ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಕೆ . ಲಕ್ಷ್ಮೀನಾರಾಯಣ ರಾವ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು . ಇಲಾಖೆ (ಸೇವೆಗಳು - 3) . 


ಪಿ . ಆರ್ . 881 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 62 ಎಸ್ ಎಫ್ ಎಸ್ 2012 , ಬೆಂಗಳೂರು, ದಿನಾಂಕ : 6 - 6 - 2012 


ಶ್ರೀ ಅಶೋಕ್ ಕುಮಾರ್ ಸಿಂಗ್, ಐಎಫ್‌ಎಸ್, ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ , ಬೆಂಗಳೂರು ಇವರಿಗೆ ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ದಿನಾಂಕ : 20- 6- 2012 ರಿಂದ 
29 - 6 -2012 ರವರೆಗೆ ಒಟ್ಟು 10 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಆರ್ . ನಾಗರಾಜ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 882 

ಸಿ. ಆ . ಸು . ಇಲಾಖೆ ( ಸೇವೆಗಳು -5 ) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


೫೫೫ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 64 ಎಸ್ ಎಫ್ ಎಸ್ 2012 , ಬೆಂಗಳೂರು, ದಿನಾಂಕ : 6 -6 -2012 
ಶ್ರೀ ಎಂ .ಎಸ್. ಗೌಡರ್, ಐಎಫ್ಎಸ್ ( ಕೆಎನ್ - 84 ), ಆಯುಕ್ತರು, ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ಇವರಿಗೆ ಕೆನಡಾದಲ್ಲಿ 
5ನೇ ಹಂತದ ಮಿಡ್ ಕರೀರ್‌ ತರಬೇತಿಯನ್ನು ಪೂರೈಸಿದ ನಂತರ, ಭಾರತ ಸರ್ಕಾರದ ದಿನಾಂಕ : 5 -12 - 2007 , ಸಂಖ್ಯೆ : 11019 /16 / 2001 - AIS -1|| 
ರ ಪತ್ರದಲ್ಲಿ ಹೊರಡಿಸಿರುವ ನಿಯಮಗಳನ್ವಯ ದಿನಾಂಕ : 10 -6 - 2012 ರಂದು ಒಂದು ದಿನದ ಎಕ್ಸ್ - ಇಂಡಿಯಾ ರಜೆಯನ್ನು (ex -India Leave) 
ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಮಂಜೂರು ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಆರ್ . ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ . ಸು . ಇಲಾಖೆ (ಸೇವೆಗಳು - 5) . 


ಪಿ . ಆರ್ . 883 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 31 ಡಿಬಿಎಂ 2012 , ಬೆಂಗಳೂರು, ದಿನಾಂಕ : 6 - 6 - 2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 12 ಡಿಎಫ್ ಆರ್ 2012 , ದಿನಾಂಕ : 26 - 3 - 2012 ನ್ನು ಭಾಗಶಃ ಮಾರ್ಪಡಿಸಿ , ಟೆಂಡರ್ 
ಪರಿಶೀಲನಾ ಸಮಿತಿಗೆ ನೇಮಕ ಮಾಡಿರುವ ಸರ್ಕಾರದ ಉಪ ಕಾರ್ಯದರ್ಶಿ - 2, ಆರ್ಥಿಕ ಇಲಾಖೆ ಇವರ ಬದಲಾಗಿ ಸರ್ಕಾರದ ಅಧೀನ 
ಕಾರ್ಯದರ್ಶಿ , ಸಿಆಸುಇ (ಕಾರ್ಯಕಾರಿ ) ಇವರನ್ನು ಒಳಗೊಂಡಂತೆ ಟೆಂಡರ್ ಪರಿಶೀಲನಾ ಸಮಿತಿಯನ್ನು ಪುನರ್ ರಚಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಎಸ್ . ಮಂಜುನಾಥ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು ಇಲಾಖೆ (ಕಾರ್ಯಕಾರಿ) . 


ಪಿ . ಆರ್ . 884 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 96 ಆಸೇವ 2012 , ಬೆಂಗಳೂರು, ದಿನಾಂಕ : 6 - 6 - 2012 


ಶ್ರೀ ಸೈಯದ್ ಅಬ್ದುಲ್ ರಬ್, ಕೆ.ಎ .ಎಸ್. (ಸೂಪರ್ ಟೈಂ ಸ್ಕೇಲ್) ಅಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್, 
ಯಾದಗಿರಿ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದಾಗಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಪರ ಆಯುಕ್ತರು 
( ಆಡಳತ ಮತ್ತು ಅಭಿವೃದ್ಧಿ) ಪ್ರಾದೇಶಿಕ ಆಯುಕ್ತರ ಕಛೇರಿ, ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ - ಖಾಲಿ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಡಗಾವೆ ಬಸವರಾಜ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 885 

ಸಿ. ಆ . ಸು ಇಲಾಖೆ (ಸೇವೆಗಳು - 2) . 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 79 ಸಮನ್ವಯ 2012, ಬೆಂಗಳೂರು, ದಿನಾಂಕ : 5 -6 - 2012 
ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 14 (ಎ) ಮತ್ತು ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಂ.ಎಸ್. ಗೋಪಾಲ್, ಮುಖ್ಯ 
ಇಂಜಿನಿಯರ್ ( ವಿದ್ಯುತ್), ಹುಬ್ಬಳ್ಳಿ ವಿಭಾಗ , ಹೆಸ್ಕಾಂ ಇವರನ್ನು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇದರ ನಿರ್ದೇಶಕರು 


೫೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


ಭಾಗ- ೨ 


( ತಾಂತ್ರಿಕ) ಹುದ್ದೆಗೆ ( ಶ್ರೀ ಎಂ . ಮಹದೇವ ಇವರ ಸ್ಥಾನದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಕ ಮಾಡಲಾಗಿದೆ. 


- ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ಮೆಮೋಲ್ಯಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ ) ಮತ್ತು ( ಬಿ ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಅಶೋಕ್ ಅಂಗಡಿ, ಮುಖ್ಯ ಇಂಜಿನಿಯರ್ 
( ವಿದ್ಯುತ್ ), BMAZ, ಬೆಸ್ಕಾಂ ಇವರನ್ನು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇದರ ನಿರ್ದೇಶಕರು ( ತಾಂತ್ರಿಕ) ಹುದ್ದೆಗೆ 
(ಶ್ರೀ ಚಿಕ್ಕನಂಜಪ್ಪ ಇವರ ಸ್ಥಾನದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಶ್ರೀ ಎಂ . ಗೋವಿಂದಪ್ಪ, ಮುಖ್ಯ ಇಂಜಿನಿಯರ್ (ಯೋಜನೆ ಮತ್ತು ಸಮನ್ವಯ), ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, 
ಬೆಂಗಳೂರು ಇವರನ್ನು ಮುಖ್ಯ ಇಂಜಿನಿಯರ್ (ವಿದ್ಯುತ್ ), ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಹುದ್ದೆಗೆ ( ಶ್ರೀ ಗೋವಿಂದರಾಜು 
ಇವರ ಸ್ಥಾನದಲ್ಲಿ) ನೇಮಿಸಲು, ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೌಸಲ್ಯಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 886 

ಇಂಧನ ಇಲಾಖೆ. 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಾಇ 224 ಇಟಿಇ 2008, ಬೆಂಗಳೂರು, ದಿನಾಂಕ : 7 -6- 2012 
ಶ್ರೀ ವಿ.ಪಿ. ಈಶ್ವರ್ ನಾಯಕ್, ಜಂಟಿ ನಿರ್ದೇಶಕರು ( ತರಬೇತಿ), ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರಿಗೆ ಉದ್ಯೋಗ ಮತ್ತು ತರಬೇತಿ 
ಇಲಾಖೆಯ ವಿಭಾಗದ ರೂ . 48,900 - 63 ,900 ರ ವೇತನ ಶ್ರೇಣಿಯ ಅಪರ ನಿರ್ದೇಶಕರು (ತರಬೇತಿ)/ ಅಪರ ರಾಜ್ಯ ಯೋಜನಾ ನಿರ್ದೇಶಕರ ಹುದ್ದೆಗೆ 
ಸ್ಥಾನಪನ್ನ ಮುಂಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸದರಿ ಹುದ್ದೆಯಲ್ಲಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ.ಎಸ್. ವಿಶ್ವನಾಥಪ್ಪ 

ಪೀಠಾಧಿಕಾರಿ 
ಕಾರ್ಮಿಕ ಇಲಾಖೆ (ಉದ್ಯೋಗ ಮತ್ತು ತರಬೇತಿ). 


ಪಿ . ಆರ್ , 887 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 99 ಎಲ್ ಎಜಿ 2012 , ಬೆಂಗಳೂರು, ದಿನಾಂಕ : 1- 6 -2012 


ಅಧಿಸೂಚನೆ ಸಂಖ್ಯೆ : ಲಾ 104 ಎಲ್ ಎಜಿ 2010, ದಿನಾಂಕ : 9 - 4 - 2012ರನ್ವಯ ನೇಮಿಸಲಾದ ಶ್ರೀ ಶ್ರೀಮಂತ ತಂದೆ ಬಕ್ಕಪ್ಪ ಕಟ್ಟಿಮನಿ, 
ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು, 1977ರ ನಿಯಮ 5(2)(6) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಗುಲ್ಬರ್ಗಾ ಜಿಲ್ಲೆಯ ಚಿಂಚೋಳಿ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯಿಂದ ವಜಾಗೊಳಿಸಲಾಗಿದೆ. 


ಸದರಿ ಹುದ್ದೆಯ ಕರ್ತವ್ಯಗಳನ್ನು ಸೇಡಂ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರಿಗೆ ಹೆಚ್ಚುವರಿಯಾಗಿ ಕಾರ್ಯ ನಿರ್ವಹಿಸಲು ಸೂಚಿಸಿದೆ. 


ಶ್ರೀ ಶ್ರೀಮಂತ ತಂದೆ ಬಕ್ಕಪ್ಪ ಕಟ್ಟಿಮನಿ, ಅಪರ ಸರ್ಕಾರಿ ವಕೀಲರು ಇವರಿಗೆ ನಿಯಮ 5(6) ರನ್ವಯ ಒಂದು ತಿಂಗಳ ರಿಟೈನರ್ 
ಫೀಯನ್ನು ಪಾವತಿಸಲು ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅ. ರಾ . ಚಿತ್ತರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ -1) ( ಪ್ರ), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ . ಆರ್ . 888 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


೫೫೭ 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 43 ಎಲ್ ಎಜಿ 2012, ಬೆಂಗಳೂರು, ದಿನಾಂಕ : 2 -6 - 2012 
ಶ್ರೀ ಶ್ರೀಧರ್ ಮೆಹರಾಡೆ, ಅಪರ ಸರ್ಕಾರಿ ವಕೀಲರು, ಹರಿಹರ ತಾಲ್ಲೂಕು, ದಾವಣಗೆರೆ ಜಿಲ್ಲೆ ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು, 1977ರನ್ವಯ ಪ್ರದತ್ತವಾದ ಅಧಿಕಾರಿವನ್ನು ಚಲಾಯಿಸಿ ದಿನಾಂಕ : 16 -1- 2012 ರಿಂದ ಜಾರಿಗೆ 
ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ದಾವಣಗೆರೆ ಜಿಲ್ಲೆಯ 
ಹರಿಹರ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದಿವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅ. ರಾ . ಚಿತ್ತರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) ( ಪ್ರ ), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಪಿ . ಆರ್ . 889 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಕಂಇ 227 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ : 4-6 -2012 
ಶಿರಸ್ತೇದಾರ್ /ಉಪ ತಹಶೀಲ್ದಾರ್‌ ವೃಂದದಿಂದ ತಹಶೀಲ್ದಾರ್‌ ಗ್ರೇಡ್-2 ವೃಂದಕ್ಕೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 301 ಎಎಸ್‌ಡಿ 
2011 , ದಿನಾಂಕ : 30 -1- 2012 ರಲ್ಲಿ ಪದೋನ್ನತಿ ನೀಡಿ ಆದೇಶಿಸಲಾಗಿದೆ. ಸದರಿ ಆದೇಶದಲ್ಲಿರುವ ಈ ಕೆಳಕಂಡ ಅಧಿಕಾರಿಗಳ ಹೆಸರುಗಳನ್ನು 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವಂತೆ ಸರಿಪಡಿಸಿಕೊಂಡು ಓದಿಕೊಳ್ಳತಕ್ಕದ್ದು. 
ಪದೋನ್ನತಿ ಅಧಿಸೂಚನೆಯಲ್ಲಿನ 

ತಹಶೀಲ್ದಾರರ ಹೆಸರು 

ಸರಿಪಡಿಸಿಕೊಳ್ಳ ಬೇಕಾಗಿರುವ ಅಧಿಕಾರಿಯ 
ಕ್ರಮ ಸಂಖ್ಯೆ ( ಶ್ರೀ /ಶ್ರೀಮತಿ) 

ಹೆಸರು 
| ಉಮಾ ಪಾರ್ವತಿ, ತಹಶೀಲ್ದಾರ್‌ ಗ್ರೇಡ್- 2 ರೋಸಿಉಮಾ ಪಾರ್ವತಿ 
ಎಂ.ಬಿ. ಪಾಟೀಲ್, ತಹಶೀಲ್ದಾರ್ 

ಪಾಟೀಲ್ ಮಲ್ಲಿಕಾರ್ಜುನ ಬಸಣ್ಣ 


ಸಂ. 


152 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು -3). 


ಪಿ . ಆರ್ . 890 


ಕಂದಾಯ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 438 ಎಎಸ್‌ಡಿ 2011 , ಬೆಂಗಳೂರು, ದಿನಾಂಕ : 31 - 5 - 2012 


ಸಂಖ್ಯೆ : ಆರ್‌ಡಿ 438 ಎಎಸ್‌ಡಿ 2017 , ದಿನಾಂಕ : 12 - 12 - 2012 ಹಾಗೂ 28 - 4 - 2012ರ ಅಧಿಸೂಚನೆಗಳಲ್ಲಿ ಈ ಕೆಳಕಂಡಂತೆ ತಿದ್ದುಪಡಿ 
ಮಾಡಿ ಆದೇಶಿಸಿದೆ. 


ಸದರಿ ಅಧಿಸೂಚನೆಯ ಕ್ರಮ ಸಂಖ್ಯೆ (15) ರ ಶ್ರೀ ಕೆ. ಬಿ. ಸುಂದರ್ , (ಕಟ್ಟಿ ಬೀಮಸುಂದರ್) ಚುನಾವಣಾ ತಹಶೀಲ್ದಾರ್‌, ಬೆಂಗಳೂರು ಜಿಲ್ಲೆ 
ಇವರ ವಯೋ ನಿವೃತ್ತಿ ಹೊಂದುವ ದಿನಾಂಕ : 31 -5 - 2012 ಎಂಬುದಾಗಿ ನಮೂದಿಸಲಾಗಿದೆ. ಸದರಿಯವರ ನೈಜ ಜನ್ಮ ದಿ 
ಆಗಿರುವುದರಿಂದ ಈ ಅಧಿಕಾರಿಯ ಹೆಸರನ್ನು ಸದರಿ ಪಟ್ಟಿಯಿಂದ ಕೈಬಿಟ್ಟು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ವಿ . ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ , 891 


೫೫೮ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 

ಕಂದಾಯ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 224 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ : 5 - 6 - 2012 


ಶ್ರೀ ಆರ್.ಆರ್. ಮಣ್ಣೂರು, ತಹಶೀಲ್ದಾರ್‌ ಗ್ರೇಡ್-2, ಪತ್ರಾಂಕಿತ ಬೋಧಕರು, ಜಿಲ್ಲಾ ತರಬೇತಿ ಸಂಸ್ಥೆ, ಧಾರವಾಡ ಅವರು 
ದಿನಾಂಕ : 19 - 2 - 2012 ರಿಂದ 25 - 3- 2012 ವರೆಗೆ ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿದ್ದ ಅವಧಿಯನ್ನು ಕೆ.ಸಿ.ಎಸ್.ಆರ್. ನಿಯಮ 8(15)(ಎಫ್) 
ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ. ಆರ್ . 892 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 68 ಎಸ್‌ಎಫ್‌ಎಸ್ 2012 , ಬೆಂಗಳೂರು, ದಿನಾಂಕ: 12ನೇ ಜೂನ್, 2012 . 


ಶ್ರೀ ಜಿ. ಎನ್. ಶ್ರೀಕಂಠಯ್ಯ , ಐಎಫ್‌ಎಸ್ (ಕೆಎನ್ -86), ನಿರ್ದೇಶಕರು, ಆಯುಷ್ ಇಲಾಖೆ, ಬೆಂಗಳೂರು ಇವರಿಗೆ ವೈದ್ಯಕೀಯ ಕಾರಣಗಳ 
ಹಿನ್ನೆಲೆಯಲ್ಲಿ ದಿನಾಂಕ : 11/ 06 /2012 ರಿಂದ 23 /06 /2012ರವರೆಗೆ ಒಟ್ಟು 13 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ ಹಾಗೂ 
ದಿನಾಂಕ : 9 , 10 ಮತ್ತು 24ನೇ ಜೂನ್ 2012 ರಂದು ಬರುವ ಸಾರ್ವತ್ರಿಕ ರಜಾ ದಿನಗಳನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಆರ್. ನಾಗರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -5) . 


ಪಿ . ಆರ್ . 896 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 10 ಸೇಉನ್ಯಾ 2012( ಭಾ ), ಬೆಂಗಳೂರು, ದಿನಾಂಕ: 08ನೇ ಜೂನ್, 2012. 


ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಒಬಿ(01/2012 ದಿನಾಂಕ : 06 - 06 - 2012ರಲ್ಲಿ ವರ್ಗಾವಣೆ ಮಾಡಿ 
ಆದೇಶಿಸಿರುವಂತೆ ಈ ಕೆಳಕಂಡ ಜಿಲ್ಲಾ ನ್ಯಾಯಾಧೀಶರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಲಾಗಿದೆ. 


ಕ್ರಮ 


ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಲಯ 


ಸ್ಥಳ ನಿಯುಕ್ತಿಗೊಳಿಸಲಾದ ನ್ಯಾಯಾಲಯ 

ಮತ್ತು ಪದನಾಮ 


ಸಂಖ್ಯೆ 


ಶ್ರೀ ಕೆ.ಎಸ್. ಬೀಳಗಿ, ಅಧ್ಯಕ್ಷಾಧಿಕಾರಿ, 
ಕಾರ್ಮಿಕ ನ್ಯಾಯಾಲಯ , ಗುಲ್ಬರ್ಗಾ. 


ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ , 
ಗುಲ್ಬರ್ಗಾ (ಶ್ರೀ ನೆಲಹಾಳ ಶರಣಪ್ಪರವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ). 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ . ಕೆ. ಲಕ್ಷ್ಮೀನಾರಾಯಣ ರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) . 


ಪಿ . ಆರ್ . 897 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


೫೫೯ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 38 ಆಸೇವ 2012 , ಬೆಂಗಳೂರು, ದಿನಾಂಕ: 08ನೇ ಜೂನ್, 2012. 


ಮಾನ್ಯ ಉನ್ನತ ಶಿಕ್ಷಣ, ಯೋಜನೆ, ಸಾಂಖ್ಯಿಕ, ಮುಜರಾಯಿ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರಾದ 
ಡಾ|| ವಿ . ಎಸ್. ಆಚಾರ್ಯ ಇವರು ದಿನಾಂಕ : 14 - 02 - 2012 ರಂದು ನಿಧನರಾದ ಕಾರಣದಿಂದ ಅವರ ವಿಶೇಷ ಕರ್ತವ್ಯಾಧಿಕಾರಿಗಳಾಗಿ ಗುತ್ತಿಗೆ 
ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ನಿವೃತ್ತ ಕೆ.ಎ .ಎಸ್ . ( ಹಿರಿಯ ಶ್ರೇಣಿ) ಅಧಿಕಾರಿಯಾದ ಡಾ|| ಎ. ವಿ. ಪ್ರಸನ್ನ ಇವರ ಸೇವೆಯನ್ನು ದಿನಾಂಕ : 
21 - 02 -2012ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 898 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2 ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 63 ಎಸ್ ಎಫ್ ಎಸ್ 2012 , ಬೆಂಗಳೂರು, ದಿನಾಂಕ: 29ನೇ ಮೇ , 2012 . 
ಶ್ರೀಮತಿ ರೀತು ಕಕ್ಕರ್‌, ಐಎಫ್ಎಸ್, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ , ರಿಸರ್ಚ್, ಬೆಂಗಳೂರು ಇವರಿಗೆ ಥಾಮಸ್ ಕುಕ್ ( ಐ) ಲಿವಿಡೆಡ್‌ನ 
ಮುಖಾಂತರ ತಮ್ಮ ಪತಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ EUROPE ಗೆ ಖಾಸಗಿ ಪ್ರವಾಸ ಕೈಗೊಳ್ಳಲು ದಿನಾಂಕ : 01/ 07/2012 ರಿಂದ 15/07/2012 
ರವರೆಗೆ 15 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಿದೆ. 


ಪಿ . ಆರ್ . 899 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಶೋಕ್ ಪಿ, ಅತ್ತೆ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 5). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 18 ಆಸೇ 2011 , ಬೆಂಗಳೂರು, ದಿನಾಂಕ: 08ನೇ ಜೂನ್, 2012 . 


ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ದಿನಾಂಕ : 11 - 06 - 2012 ರಿಂದ 15 - 06 - 2012 ರವರೆಗೆ ನಡೆಯಲಿರುವ ಭಾರತ ಸರ್ಕಾರದ 
ಪ್ರಾಯೋಜಿತ DOPTಯ Management Development Programme ತರಬೇತಿಗೆ ಕೆಳಕಂಡ ಕೆ. ಎ .ಎಸ್. (ಆಯ್ಕೆ ಶ್ರೇಣಿ) /( ಹಿರಿಯ ಶ್ರೇಣಿ) 
ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 


nent D 


ent 


ramme 


ಕ್ರಮ 
ಸಂಖ್ಯೆ 


ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ಅಧಿಕಾರಿಯ ಹೆಸರು 

ಶ್ರೀ /ಶ್ರೀಮತಿ 
ಜಿತೇಂದ್ರ ಸಿಂಗ್, 
ಕೆ. ಎ.ಎಸ್. ( ಆಯ್ಕೆ ಶ್ರೇಣಿ) 


ವಿಶೇಷ ಕರ್ತವ್ಯಾಧಿಕಾರಿ, 
ಐ.ಟಿ.ಬಿ. ಟಿ. ಬಹುಮಹಡಿಗಳ ಕಟ್ಟಡ, ಬೆಂಗಳೂರು. 
M - 9845027830 
ನಿರ್ದೇಶಕರು, ಸಮೂಹ ಶಿಕ್ಷಣ ಇಲಾಖೆ, 
ಬೆಂಗಳೂರು. 


02 


ಕಾವೇರಿ ಬಿ . ಬಿ . 
ಕೆ.ಎ .ಎಸ್. ( ಆಯ್ಕೆ ಶ್ರೇಣಿ) 


M - 9449014870 


ನಗತ್ ತಬಸಮ್ ಆದ್ರೂ 
ಕೆ.ಎ.ಎಸ್. (ಆಯ್ಕೆ ಶ್ರೇಣಿ) 


ನಿರ್ದೇಶಕರು, ಖಜಾನೆ ಇಲಾಖೆ, ಪೋಡಿಯಂ ಬ್ಲಾಕ್ , 
ಬೆಂಗಳೂರು. 
M - 9449804090 


೫೬೦ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜೂನ್ ೨೮, ೨೦೧೨ 


ಭಾಗ- ೨ 


ಕ್ರಮ 


ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ಸಂಖ್ಯೆ 


ಅಧಿಕಾರಿಯ ಹೆಸರು 

ಶ್ರೀ /ಶ್ರೀಮತಿ 
ಟಿ. ಹೆಚ್. ಎಂ . ಕುಮಾರ್ , 
ಕೆ.ಎ .ಎಸ್. (ಆಯ್ಕೆ ಶ್ರೇಣಿ) 


04 


- 05 


| ಡಾ|| ಮಹಾದೇವ ಹೆಚ್ . ಆರ್. 
ಕೆ.ಎ.ಎಸ್. ( ಆಯ್ಕೆ ಶ್ರೇಣಿ) 


ಜನರಲ್ ಮ್ಯಾನೇಜರ್, ಆಹಾರ ಮತ್ತು ನಾಗರೀಕ 
ಸರಬರಾಜು ನಿಗಮ , ಬೆಂಗಳೂರು. 
M - 9448496003 
ಮಾನ್ಯ ಮುಖ್ಯ ಮಂತ್ರಿಯವರ ಜಂಟಿ ಕಾರ್ಯದರ್ಶಿ , 
ವಿಧಾನಸೌಧ, ಬೆಂಗಳೂರು. 
M - 99001318358 
ಮುಖ್ಯ ಯೋಜನಾಧಿಕಾರಿ , 
ಕರ್ನಾಟಕ ರಾಜ್ಯ ಆರೋಗ್ಯ ಪದ್ಧತಿ ಅಭಿವೃದ್ಧಿ ಮತ್ತು 
ಸುಧಾರಣೆ ಯೋಜನೆ, ಬೆಂಗಳೂರು. 
M - 9449843010 


06. 


ಜಿಯಾವುಲ್ಲಾ ಎಸ್ . 
ಕೆ. ಎ .ಎಸ್. ( ಆಯ್ಕೆ ಶ್ರೇಣಿ) 


ರಾಧಾಕೃಷ್ಣರಾವ್ ಮದನ್‌ಕರ್ 
ಕೆ. ಎ .ಎಸ್. ( ಆಯ್ಕೆ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿ , ರಾಯಚೂರು ಜಿಲ್ಲೆ. 
M - 9538095286 


08 


| ಸುಬ್ಬಯ್ಯ ಪಿ. ಕೆ. 
ಕೆ.ಎ .ಎಸ್. ( ಆಯ್ಕೆ ಶ್ರೇಣಿ) 


ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ 
ಅಭಿವೃದ್ಧಿ ನಿಗಮ , ಬೆಂಗಳೂರು. 
M - 9449241999 


ತೇಜಸ್ವಿನಿ ಸದಾನಂದ ನಾಯಕ್ 
| ಕೆ. ಎ. ಎಸ್ . ( ಆಯ್ಕೆ ಶ್ರೇಣಿ) 


ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ 
ಕೋಶ, ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ. 
M 
ನಿರ್ದೇಶಕರು, ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ, 
ಬೆಂಗಳೂರು. 


ಸದಿಯಾ ಸುಲ್ತಾನ 
ಕೆ.ಎ .ಎಸ್. (ಆಯ್ಕೆ ಶ್ರೇಣಿ) 


M - 9480825471 


ವೆಂಕಟೇಶ್ ಎಸ್ . ಆರ್. 
ಕೆ. ಎ.ಎಸ್. ( ಆಯ್ಕೆ ಶ್ರೇಣಿ) 


ವಿಶೇಷ ಜಿಲ್ಲಾಧಿಕಾರಿ (ಭೂಸ್ವಾಧೀನ) ಕರ್ನಾಟಕ ರಾಜ್ಯ 
ಹೈವೇ ಇಂಪ್ಯೂಮೆಂಟ್ ಪ್ರೊಜೆಕ್ಟ್ , ಪಿ .ಡಬ್ಲೂಡಿ 
ಕಛೇರಿ ಕಟ್ಟಡ, ಕೆ. ಆರ್ . ಸರ್ಕಲ್, ಬೆಂಗಳೂರು. 
M - 9845795991 


ಡಾ|| ಚೌಗಲಾ ವಿ . ಎಸ್ . 
ಕೆ.ಎ .ಎಸ್. ( ಆಯ್ಕೆ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿ, ಬೆಳಗಾಂ ಜಿಲ್ಲೆ. 
M - 9448340081 


ಸಿದ್ದಪ್ಪ ಜಿ. 
ಕೆ. ಎ . ಎಸ್ . (ಆಯ್ಕೆ ಶ್ರೇಣಿ) 


ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ , 
ಜೆ.ಎಸ್. ವೈ .ಎಸ್. ಶಿವಮೊಗ್ಗ. 
M - 9449871074 


ಗಂಗಾಧರಯ್ಯ ಎಸ್. ಎನ್ . 
ಕೆ.ಎ .ಎಸ್. (ಆಯ್ಕೆ ಶ್ರೇಣಿ) 


ವಿಶೇಷ ಜಿಲ್ಲಾಧಿಕಾರಿ , ಬೆಂಗಳೂರು ಉತ್ತರ ತಾಲ್ಲೂಕು 
ಮತ್ತು ಬೆಂಗಳೂರು ಉತ್ತರ ( ಹೆಚ್ಚುವರಿ) ತಾಲ್ಲೂಕು, 
ಬೆಂಗಳೂರು ನಗರ ಜಿಲ್ಲಾಧಿಕಾರಿಯವರ ಕಛೇರಿ, 
ಬೆಂಗಳೂರು. 


M - 9686462965 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


೫೬೧ 


ಕ್ರಮ 
ಸಂಖ್ಯೆ 


ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ಅಧಿಕಾರಿಯ ಹೆಸರು 

ಶ್ರೀ /ಶ್ರೀಮತಿ 
ಶಶಿಧರ್ ಎಂ . 
ಕೆ.ಎ .ಎಸ್. ( ಹಿರಿಯ ಶ್ರೇಣಿ) 


15 


ಸರ್ಕಾರದ ಉಪಕಾರ್ಯದರ್ಶಿ, ಕರ್ನಾಟಕ ಆರೋಗ್ಯ 
ಪದ್ಧತಿ ಅಭಿವೃದ್ಧಿ ಮತ್ತು ಸುಧಾರಣೆ ಯೋಜನೆ, 
ಪಿ.ಹೆಚ್. ಐ. ಕಟ್ಟಡ, ಶೇಷಾದ್ರಿ ರೋಡ್, ಬೆಂಗಳೂರು. 
M - 9449843009 
ವಿಶೇಷ ಜಿಲ್ಲಾಧಿಕಾರಿ, ಆರ್ ಅಂಡ್ ಆರ್. ಮತ್ತು 
ಎಲ್. ಎ.ಕ್ಯೂ . ಯು .ಕೆ.ಪಿ. ನವನಗರ, ಬಾಗಲಕೋಟೆ. 
M - 9008012840 


ಅನಿಲ್ ಕುಮಾರ್ ಜಿ . ಸಿ. 


ಕೆ. ಎ . ಎಸ್ . ( ಹಿರಿಯ ಶ್ರೇಣಿ) 


ದೊಡ್ಡಪ್ಪ ವಿ . 
ಕೆ.ಎ .ಎಸ್. ( ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿ, ತುಮಕೂರು ಜಿಲ್ಲೆ. 
M - 9448976154 
ಅಪರ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾ 
ದಂಡಾಧಿಕಾರಿ , ಹಾಸನ ಜಿಲ್ಲೆ. 
M - 9448401460 


18 | 


ಗೋಪಾಲಕೃಷ್ಣ ಹೆಚ್ . ಎನ್ . 
ಕೆ.ಎ . ಎಸ್ . ( ಹಿರಿಯ ಶ್ರೇಣಿ) 


ಶ್ರೀರಂಗಯ್ಯ ಎಂ . ಕೆ. 
ಕೆ.ಎ .ಎಸ್. ( ಹಿರಿಯ ಶ್ರೇಣಿ) 


20 


ಡಾ || ಸತೀಶ್ ಬಿ , ಸಿ. 


| ಕೆ.ಎ .ಎಸ್. ( ಹಿರಿಯ ಶ್ರೇಣಿ) 


ಕವಿತಾ ಎಸ್‌. ಮನ್ನಿಕೇರಿ 
ಕೆ. ಎ .ಎಸ್ . (ಹಿರಿಯ ಶ್ರೇಣಿ) 


ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿ , ಶಿವಮೊಗ್ಗ ಜಿಲ್ಲೆ. 
M - 9448220262 
ಅಪರ ಆಯುಕ್ತರು ( ಆಡಳಿತ ಮತ್ತು ಅಭಿವೃದ್ದಿ), 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಮೈಸೂರು. 
M - 9448773875 
ಜಂಟಿ ನಿರ್ದೇಶಕರು ( ಆಡಳಿತ), ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು. 
M -9449223425 
ಮುಖ್ಯ ಆಡಳಿತಾಧಿಕಾರಿ, ಎನ್‌. ಆರ್‌. ಹೆಚ್. ಎಂ . 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ಬೆಂಗಳೂರು. 
M - 9448849503 


22 


ಡಾ|| ಅರುಂಧತಿ ಚಂದ್ರಶೇಖರ್ 
ಕೆ. ಎ .ಎಸ್. (ಹಿರಿಯ ಶ್ರೇಣಿ) 


23 


ಗಂಗೂಬಾಯಿ ರಮೇಶ್ ಮಾನಕರ 
ಕೆ. ಎ .ಎಸ್. ( ಹಿರಿಯ ಶ್ರೇಣಿ) 


ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ 
ಕೋಶ, ಜಿಲ್ಲಾಧಿಕಾರಿಗಳ ಕಛೇರಿ, ಬಿಜಾಪುರ ಜಿಲ್ಲೆ. 
M - 9449032319 


ಆಕ್ರಂಪಾಷ 
ಕೆ.ಎ.ಎಸ್. ( ಹಿರಿಯ ಶ್ರೇಣಿ) 


ಜಂಟಿ ನಿರ್ದೇಶಕರು ( ಆಡಳಿತ), ಪೌರಾಡಳಿತ 
ನಿರ್ದೇಶನಾಲಯ, ಬೆಂಗಳೂರು. 
M - 9448091500 /9448002232 


ಡಾ|| ಎನ್ . ಶಿವಶಂಕರ್ 
ಕೆ. ಎ .ಎಸ್. ( ಹಿರಿಯ ಶ್ರೇಣಿ) 


ಜಂಟಿ ನಿರ್ದೇಶಕರು (ಯೋಜನೆ) ನಗರಾಭಿವೃದ್ದಿ 
ಮತ್ತು ವಸತಿ ಇಲಾಖೆ, ವಿಕಾಸಸೌಧ, ಬೆಂಗಳೂರು. 
M - 9448613956 
ಆಯುಕ್ತರು, ಬೆಳಗಾಂ ಅಭಿವೃದ್ಧಿ ಪ್ರಾಧಿಕಾರ , 
M - 9449745999 


26 


ಪಿ . ಎನ್ . ರವೀಂದ್ರ 
ಕೆ.ಎ .ಎಸ್. ( ಹಿರಿಯ ಶ್ರೇಣಿ) 


೫೬೨ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜೂನ್ ೨೮, ೨೦೧೨ 


ಭಾಗ- ೨ 


ಕ್ರಮ 


ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ಸಂಖ್ಯೆ 


ಅಧಿಕಾರಿಯ ಹೆಸರು 

ಶ್ರೀ /ಶ್ರೀಮತಿ 
ಕರೀಗೌಡ 
ಕೆ.ಎ .ಎಸ್. ( ಹಿರಿಯ ಶ್ರೇಣಿ) 


27 


- 


28 


| ಮೀನಾ ನಾಗರಾಜ್ ಸಿ. ಎನ್. 
ಕೆ. ಎ .ಎಸ್. ( ಹಿರಿಯ ಶ್ರೇಣಿ) 


ಉಪನಿರ್ದೇಶಕರು ( ಯೋಜನೆ) ಗಡಿ ಮತ್ತು ಭೂ 
ವಿಜ್ಞಾನ ಇಲಾಖೆ, ಬೆಂಗಳೂರು. 
M - 9480125900 /9941568502 
ಹೆಚ್ಚುವರಿ ನಿರ್ದೇಶಕರು, ಎಂ . ಯು . ಆರ್ .ಎಸ್. 
ಆರ್. ಡಿ. ಪಿ.ಆರ್‌. ಇಲಾಖೆ, ಬೆಂಗಳೂರು. 
M - 9980095995 
ಹಿರಿಯ ಉಪವಿಭಾಗಾಧಿಕಾರಿ, ಧಾರವಾಡ 
ಉಪವಿಭಾಗ, ಧಾರವಾಡ. 
M - 9449839844 


ಶಿವಾನಂದ ಕಾಪಸಿ, 
ಕೆ.ಎ .ಎಸ್ . (ಹಿರಿಯ ಶ್ರೇಣಿ) 


ತರಬೇತಿಗೆ ನಿಯೋಜಿಸಲಾದ ಮೇಲ್ಕಂಡ ಅಧಿಕಾರಿಗಳು ನಿಯಮಾನುಸಾರ TA/DA ಪಡೆಯಲು ಅರ್ಹರಾಗಿರುತ್ತಾರೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ವಡಗಾವೆ ಬಸವರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2). 


ಪಿ . ಆರ್ . 900 


ಕಂದಾಯ ಸಚಿವಾಲಯ 


ತಿದ್ದುಪಡಿ 
ಸಂಖ್ಯೆ: ಕಂಇ 227 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ: 07ನೇ ಜೂನ್, 2012. 
ಶಿರಸ್ತೇದಾರ್ /ಉಪ ತಹಶೀಲ್ದಾರ್‌ ವೃಂದದಿಂದ ತಹಶೀಲ್ದಾರ್‌ ಗ್ರೇಡ್- 2 ವೃಂದಕ್ಕೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 301 
ಎಎಸ್‌ಡಿ 2017, ದಿನಾಂಕ : 30 - 01 - 2012ರಲ್ಲಿ ಪದೋನ್ನತಿ ನೀಡಿ ಆದೇಶಿಸಲಾಗಿದೆ. ಸದರಿ ಅಧಿಸೂಚನೆಯ ಈ ಕೆಳಕಂಡ ಅಧಿಕಾರಿ ಹೆಸರನ್ನು ಅವರ 
ಹೆಸರಿನ ಮುಂದೆ ಸೂಚಿಸಿರುವಂತೆ ಸರಿಪಡಿಸಿಕೊಂಡು ಓದಿಕೊಳ್ಳತಕ್ಕದ್ದು. 

ಪದೋನ್ನತಿ | 
ಕ್ರಮ 

ತಹಶೀಲ್ದಾರರ ಹೆಸರು 
ಅಧಿಸೂಚನೆಯಲ್ಲಿನ 

ಸರಿಪಡಿಸಿಕೊಳ್ಳಬೇಕಾಗಿರುವ 
ಸಂಖ್ಯೆ 

(ಶ್ರೀ /ಶ್ರೀಮತಿ) 

ಅಧಿಕಾರಿಯ ಹೆಸರು 
ಕ್ರಮ ಸಂಖ್ಯೆ 


134 


ಜಿ . ಎಸ್ . ಮಹಾಜನ್ ತಹಶೀಲ್ದಾರ್ 
ಗ್ರೇಡ್ - 2 


ಗುರುಪಾದಪ್ಪಾ ಸಿದ್ದಪ್ಪಾ 
ಮಹಾಜನ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ವಿ. ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 901 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಹೆಚ್‌ಡಿ 256 ಎಸ್‌ಎಸ್‌ಟಿ 2012 , ಬೆಂಗಳೂರು, ದಿನಾಂಕ: 08ನೇ ಜೂನ್, 2012 . 


ಗುಲಬರ್ಗಾ ಜಿಲ್ಲೆಯಲ್ಲಿ ಈಶಾನ್ಯ ಪದವೀಧರರ ಮತ ಕ್ಷೇತ್ರದ ಚುನಾವಣೆಗೆ ದಿನಾಂಕ : 10 - 06 -2012ರಂದು ಮತದಾನ ಮತ್ತು ದಿನಾಂಕ 
: 13 - 06 - 2012ರಂದು ಮತ ಎಣಿಕೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಲು ಮತ್ತು 
ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯಿದೆ ಸಂಖ್ಯೆ: 2- 1974)ರ ಕಲಂ 21ರಲ್ಲಿನ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


೫೬೩ 


ಅಧಿಕಾರವನ್ನು ಚಲಾಯಿಸಿ ಗುಲ್ಬರ್ಗಾ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ಅಧಿಕಾರಿಗಳನ್ನು ದಿನಾಂಕ : 10- 06- 2012 ಮತ್ತು 
13 - 06 - 2012 ರಂದು ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳನ್ನಾಗಿ ನೇಮಿಸಿದೆ. 


ಕ್ರಮ 


| 


ವಿ 


. 


ವಿಶೇಷಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ 

ಹೆಸರು ಮತ್ತು ಪದನಾಮ 


ಕ್ಷೇತ್ರ ವ್ಯಾಪ್ತಿ 


ಸಂಖ್ಯೆ 


(1) 


(2) 


( 3) 


ಡಾ|| ಸಿ. ನಾಗಯ್ಯಾ, ಆಯುಕ್ತರು, 
ಮಹಾನಗರ ಪಾಲಿಕೆ, ಗುಲಬರ್ಗಾ , 
(ಮೊಬೈಲ್ ನಂ . 8095245990) 


ಚೌಕ್ ಪೊಲೀಸ್ ಠಾಣೆ 
ಗುಲಬರ್ಗಾ ಮತ್ತು ಬ್ರಹ್ಮಪುರ 
ಪೊಲೀಸ್ ಠಾಣೆ ಗುಲಬರ್ಗಾ 


ಶ್ರೀ ಎಸ್. ಬಿ . ಕಟ್ಟಿಮನಿ, ಆಯುಕ್ತರು 
ಗುಲಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರ , 
ಗುಲಬರ್ಗಾ 
( ಮೊಬೈಲ್ ನಂ . 9448021425 ) 


ರೋಜಾಪೋಲೀಸ್ ಠಾಣೆ 
ಗುಲಬರ್ಗಾ ಮತ್ತು ನ್ಯೂ 
ರಾಘವೇಂದ್ರ ಕಾಲೋನಿ 
ಪೊಲೀಸ್ ಠಾಣೆ ಗುಲಬರ್ಗಾ 


ಶ್ರೀ ವಸಂತ ಕುಲಕರ್ಣಿ, ಉಪ ಕಾರ್ಯದರ್ಶಿ , 
ಜಿಲ್ಲಾ ಪಂಚಾಯತ್, ಗುಲಬರ್ಗಾ 
(ಮೊಬೈಲ್ ನಂ . 9448451188) 


ಎಂ . ಬಿ . ನಗರ ಪೊಲೀಸ್ ಠಾಣೆ 
ಗುಲಬರ್ಗಾ ಮತ್ತು ಗುಲಬರ್ಗಾ 
ವಿಶ್ವವಿದ್ಯಾನಿಲಯ ಪೊಲೀಸ್ 
ಠಾಣೆ ಗುಲಬರ್ಗಾ 


ಶ್ರೀ ರವಿ ಕಿರಣ ವಂಟಿ, 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು ( ಸಣ್ಣ 
ನೀರಾವರಿ), ಗುಲಬರ್ಗಾ 
(ಮೊಬೈಲ್ ನಂ . 8861013555) 


ಸ್ಟೇಷನ್ ಬಜಾರ್ ಪೊಲೀಸ್ 
ಠಾಣೆ ಗುಲಬರ್ಗಾ ಮತ್ತು 
ಅಶೋಕ ನಗರ ಪೊಲೀಸ್ 
ಠಾಣೆ ಗುಲಬರ್ಗಾ 


ಗುಲಬರ್ಗಾ ಗ್ರಾಮಾಂತರ 
ಪೋಲೀಸ್ ಠಾಣೆ 


ಶ್ರೀ ಎಸ್ . ಎಂ . ಕೆಂಚಣ್ಣಾವರ , 
ಯೋಜನಾ ನಿರ್ದೇಶಕರು, ಡಿ. ಆರ್. ಡಿ . ಎ ., 
ಜಿಲ್ಲಾ ಪಂಚಾಯತ್ , ಗುಲಬರ್ಗಾ 
( ಮೊಬೈಲ್ ನಂ . 9480866002) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಪ್ರಕಾಶ ವೈ . ಕೆ. 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ ). 


ಪಿ . ಆರ್ . 903 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 224 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ: 06ನೇ ಜೂನ್, 2012 . 


ಶ್ರೀ ಅನಂತ ಕೃಷ್ಣರಾವ್, ತಹಶೀಲ್ದಾರ್‌ ಗ್ರೇಡ್- 2 , ಭಾರತೀಯ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ, ಉಡುಪಿ ಅವರು 
ದಿನಾಂಕ : 28 - 02 - 2012 ರಿಂದ 06 - 03 - 2012ವರೆಗೆ ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿದ್ದ ಅವಧಿಯನ್ನು ಕೆ.ಸಿ. ಎಸ್‌.ಆರ್‌. ನಿಯಮ 8(15)(ಎಫ್) 
ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ವಿ. ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 902 


೫೬೪ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 

ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 85 ಪೊಪೆಸೆ 2012 , ಬೆಂಗಳೂರು, ದಿನಾಂಕ: 08ನೇ ಜೂನ್, 2012. 


ಸರ್ಕಾರಿ ಲೋಕೋಪಯೋಗಿ ಇಲಾಖೆ ಜ್ಞಾಪನಾ ಪತ್ರ ಸಂಖ್ಯೆ : ಸಿಬಿಎಸ್‌ :36 : ಸಇಂ: ಟಿಆರ್‌ಎಫ್: ಇಎಸ್ಸಿ:2012 - 13 
ದಿನಾಂಕ: 25 - 05 - 2012ರಲ್ಲಿ ಶ್ರೀ ಎಂ .ಎನ್. ವೆಂಕಟೇಶಗೌಡ, ಸಹಾಯಕ ಇಂಜಿನೀಯರ್, ಹಾಗೂ ಶ್ರೀಮತಿ ಕವಿತಾ ಹೆಚ್.ಎಸ್., ಸಹಾಯಕ 

ಪಯೋಗಿ ಇಲಾಖೆ, ಅಧಿಸೂಚನೆ ಸಂಖ್ಯೆ : ಲೋಇ 269 ಸೇಸಎ 2012 ದಿನಾಂಕ: 25 - 05 -2012ರಲ್ಲಿ 
ಶ್ರೀ ಪಿ. ಶ್ಯಾಮ ಸುಂದರ್‌, ಸಹಾಯಕ ಕಾರ್ಯಪಾಲಕ ಅಭಿಯಂತರರು , ಇವರುಗಳನ್ನು ಮರು ಸ್ಥಳನಿಯುಕ್ತಿಗೊಳಿಸಲು ಒಳಾಡಳಿತ ಇಲಾಖೆಯ ವಶಕ್ಕೆ 
ನೀಡಿದ್ದು, ಸದರಿಯವರುಗಳನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತದಲ್ಲಿ ಖಾಲಿ ಇರುವ ಸಹಾಯಕ ಇಂಜಿನಿಯರ್ 
ಹಾಗೂ ಸಹಾಹಕ ಕಾರ್ಯಪಾಲಕ ಅಭಿಯಂತರರ ಹುದ್ದೆಗಳಿಗೆ ನಿಯೋಜನೆ ಮೇರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ). 


ಪಿ . ಆರ್ . 904 


ಸಹಕಾರ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಇ 99 ಮಾಇಸೇ (3) 2012 , ಬೆಂಗಳೂರು, ದಿನಾಂಕ: 30ನೇ ಮೇ , 2012. 


ಕೃಷಿ ಮಾರಾಟ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರ ಹೆಸರಿನ 
ಮುಂದೆ ನಮೂದಿಸಿರುವ ಜಾಗಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 
ಸಂಖ್ಯೆ 


ಹೆಸರು, ಪದನಾಮ ಮತ್ತು 

ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
| ಶ್ರೀ /ಶ್ರೀಮತಿ 


ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿರುವ ಸ್ಥಳ 


01 | 


ಎಂ . ಡಿ. ಗಂಗಾಧರ ತಿಲಕ್ , 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು 
ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ, ಬಿಜಾಪುರ. 


ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
ನಂ . 1, 1ನೇ ಉಪ ವಿಭಾಗ , ಮಾರುಕಟ್ಟೆ ಅಭಿವೃದ್ಧಿ 
ಯೋಜನೆ, ಬೆಂಗಳೂರು. 
( ಶ್ರೀ ವಿ . ನಾಗರಾಜ್ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನಕ್ಕೆ) 


ವಿ . ನಾಗರಾಜ್ , 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
ನಂ . 1, 1ನೇ ಉಪ ವಿಭಾಗ , ಮಾರುಕಟ್ಟೆ 
ಅಭಿವೃದ್ಧಿ ಯೋಜನೆ, ಬೆಂಗಳೂರು. 


ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
ಮಾರುಕಟ್ಟೆ ಅಭಿವೃದ್ಧಿ ಯೋಜನೆ, ಬಿಜಾಪುರ 
( ಶ್ರೀ ಎಂ . ಡಿ. ಗಂಗಾಧರ ತಿಲಕ್ ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 


ವರ್ಗಾವಣೆ ಮಾಡಲಾಗಿರುವ ಸ್ಥಳಗಳಿಗೆ ಮೇಲಿನ ಅಧಿಕಾರಿಗಳು ಕೂಡಲೇ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು ಮತ್ತು ಸಂಬಂಧಪಟ್ಟವರಿಗೆ 
ಸಿ. ಟಿ. ಸಿ. ಯನ್ನು ಕಳುಹಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ. ಕೆ. ವಾಸುದೇವ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಪಿ . ಆರ್ . 905 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


೫೬೫ 


ಸಾರಿಗೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಾರಿಇ 46 ಸಾಇಸೇ 2012 , ಬೆಂಗಳೂರು, ದಿನಾಂಕ : 12ನೇ ಜೂನ್, 2012. 


ಸಾರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಾರುತಿ ಎಂ . ಸಾಂಬ್ರಾಣಿ, ಉಪ ಸಾರಿಗೆ ಆಯುಕ್ತರು, ಶಿವಮೊಗ್ಗ ವಿಭಾಗ, 
ಶಿವಮೊಗ್ಗ ಇವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ರೂ . 20,025 -28,275ರ ( ಪರಿಷ್ಕೃತ ವೇತನ ಶ್ರೇಣಿ ರೂ . 40, 050 -56 ,550) ವೇತನ 
ಶ್ರೇಣಿಯಲ್ಲಿ ಜಂಟಿ ಸಾರಿಗೆ ಆಯುಕ್ತರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ, ಮುಂದಿನ ಆದೇಶದವರೆಗೆ ಶ್ರೀ ವಿಜಯವಿಕ್ರಂ, ಜಂಟಿ ಸಾರಿಗೆ ಆಯುಕ್ತರು 
( ಪವರ್ತನ- ದಕ್ಷಿಣ ) ಇವರ ವಯೋನಿವೃತ್ತಿಯಿಂದ ತೆರವಾದ ಜಾಗಕ್ಕೆ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಾರಿಗೆ ಇಲಾಖೆ. 


ಪಿ . ಆರ್ . 906 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿಇ 21 ಸಾಸಂಸೇ 2012 , ಬೆಂಗಳೂರು, ದಿನಾಂಕ: 07ನೇ ಜೂನ್, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಾರಿಇ 67 ಸಾಸಂಸೇ 2010, ದಿನಾಂಕ : 26 - 04 - 2010ರಲ್ಲಿ ಶ್ರೀ ಎಲ್. ವಿ. ನಾಗರಾಜನ್, 
ಭಾ . ಆ. ಸೇ ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಇವರನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮಂಡಳಿ ನಿರ್ದೇಶಕರನ್ನಾಗಿ 
ನೇಮಕ ಮಾಡಲಾಗಿತ್ತು. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : DPAR 254 SAS 2012 , ದಿನಾಂಕ : 31 - 05 - 2012ರಲ್ಲಿ ಶ್ರೀ ಎಲ್. ವಿ . ನಾಗರಾಜನ್ , ಭಾ . ಆ . ಸೇ . 
ಇವರಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಅಪರ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ ಉನ್ನತೀಕರಿಸಿದ ಹುದ್ದೆಯಲ್ಲಿ ಆರ್ಥಿಕ 
ಇಲಾಖೆಗೆ ನೇಮಕ ಮಾಡಲಾಗಿದೆ. 

ಆದ್ದರಿಂದ, ಶ್ರೀ ಎಲ್. ವಿ . ನಾಗರಾಜನ್, ಭಾ . ಆ. ಸೇ . ಅಪರ ಮುಖ್ಯ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ಇವರನ್ನು ರಸ್ತೆ ಸಾರಿಗೆ 
ನಿಗಮಗಳ ಅಧಿನಿಯಮ 1950ರ (1950ರ ಕೇಂದ್ರ ಅಧಿನಿಯಮ 64) ಕಲಂ 5 ಉಪಕಲಂ (2) ರಲ್ಲಿ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ 
ನಿಯಮಾವಳಿಗಳು 1961ರ ನಿಯಮ 3(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮಂಡಳಿ 
ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 907 

ಸಾರಿಗೆ ಇಲಾಖೆ. 


ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿ 108 ಸಾಆಸೇ 2012 , ಬೆಂಗಳೂರು, ದಿನಾಂಕ: 13ನೇ ಜೂನ್, 2012. 
ಸರ್ಕಾರದ ಆದೇಶ ಸಂಖ್ಯೆ : ಎಫ್ ಡಿ 31 ಎಸ್ ಆರ್ ಪಿ 2007( X) ದಿನಾಂಕ : 14 - 08 - 2008 ರನ್ವಯ ಸಾರಿಗೆ ಇಲಾಖೆಯಲ್ಲಿ 
ಜಂಟಿ ಸಾರಿಗೆ ಆಯುಕ್ತರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಆರ್. ಮುನಿವೀರೇಗೌಡ ಇವರಿಗೆ ದಿನಾಂಕ : 20 - 04 - 2012 ರಿಂದ 
ಜಾರಿಗೆ ಬರುವಂತೆ ರೂ . 22 ,125 - 30 ,300 ( ಪರಿಷ್ಕೃತ ವೇತನ ಶ್ರೇಣಿ ರೂ . 44,250 - 60,600) ಆಯ್ಕೆ ವೇತನ ಶ್ರೇಣಿಯನ್ನು ಮಂಜೂರು 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಾರಿಗೆ ಇಲಾಖೆ. 


ಪಿ . ಆರ್ . 908 


೫೬೬ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಲಾ 142 ಎಲ್‌ಎಜಿ 2009 , ಬೆಂಗಳೂರು, ದಿನಾಂಕ : 04ನೇ ಜೂನ್, 2012 . 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 5 ( 2 )( 6) ರನ್ವಯ 


ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಧಾರವಾಡ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರಾದ ಶ್ರೀಮತಿ ದಾಕ್ಷಾಯಣಿ ಚಿನ್ನಯ್ಯ ನಡೂರಮಠ ಇವರನ್ನು 
ಹುದ್ದೆಯ ಕರ್ತವ್ಯಗಳಿಂದ ವಿಮುಕ್ತಗೊಳಿಸಿ ಸದರಿ ಹುದ್ದೆಗೆ ನಿಯಮ 26(2)ರನ್ವಯ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು 
ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ರಾಮಚಂದ್ರ ಗೋವಿಂದಪ್ಪ ಅವಲಕ್ಕಿ 
ಉರ್ಫ್ ನಾಯ್ತು ವಕೀಲರನ್ನು ನೇಮಿಸಿದೆ. 


ಶ್ರೀಮತಿ ದಾಕ್ಷಾಯಣಿ ಚಿನ್ನಯ್ಯ ನಡೂರಮಠ, ಜಿಲ್ಲಾ ಸರ್ಕಾರಿ ವಕೀಲರು, ಧಾರವಾಡ ಇವರಿಗೆ ನಿಯಮ 5(6)ರನ್ವಯ ಒಂದು ತಿಂಗಳ 


ರಿಟೈನರ್‌ ಫೀ ಯನ್ನು ಪಾವತಿಸಲು ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅ. ರಾ . ಚಿತ್ತರಗಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) ( ಪ ), 


ಪಿ . ಆರ್ . 909 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಲಾ 113 ಎಲ್ ಎಜಿ 2012 , ಬೆಂಗಳೂರು, ದಿನಾಂಕ: 08ನೇ ಜೂನ್, 2012. 


ಶ್ರೀ ಎಸ್. ಜಿ. ಜಮಖಂಡಿ, ಜಿಲ್ಲಾ ಸರ್ಕಾರಿ ವಕೀಲರು, ಬೆಳಗಾವಿ ಜಿಲ್ಲೆ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ 
ಮತ್ತು ಸೇವಾ ಷರತ್ತುಗಳು ) ನಿಯಮಗಳು, 1977ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ: 19 - 05 - 2012 ರಿಂದ ಜಾರಿಗೆ ಬರುವಂತೆ 
ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾ 


ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಅ. ರಾ . ಚಿತ್ತರಗಿ , 


ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) ( ಪ್ರ ), 


ಪಿ . ಆರ್ , 910 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 138 ರಾಲೆಪ 2012, ಬೆಂಗಳೂರು, ದಿನಾಂಕ: 08ನೇ ಜೂನ್, 2012 . 


20. 


ಶ್ರೀ ಜಿ . ಎಸ್. ಮರುಳಸಿದ್ದಪ್ಪ, ಲೆಕ್ಕಪರಿಶೋಧನಾಧಿಕಾರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ಅಧಿಸೂಚನೆ ಸಂಖ್ಯೆ : ಆಇ 296 ರಾಲೆಪ 
2010 ದಿನಾಂಕ : 05- 03 - 2011ರಲ್ಲಿ ಸಹಾಯಕ ನಿಯಂತ್ರಕರ ಹುದ್ದೆಗೆ ಮುಂಬಡ್ತಿ ನೀಡಿ ಸಹಾಯಕ ನಿಯಂತ್ರಕರು ( ಹಣಕಾಸು), ಬೃಹತ್ ಬೆಂಗಳೂರು 
ಮಹಾನಗರ ಪಾಲಿಕೆ , ಬೆಂಗಳೂರು ಹುದ್ದೆಗೆ ನೇಮಿಸಲಾಗಿರುವುದರಿಂದ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 60ರನ್ವಯ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 


೫೬೭ 


ಇವರಿಗಿಂತ ಜೇಷ್ಟತೆಯಲ್ಲಿ ಕಿರಿಯರಾದ ಶ್ರೀ ಎಂ . ಜಿ. ಭಟ್ ಇವರು ಸಹಾಯಕ ನಿಯಂತ್ರಕರ ವೃಂದದಲ್ಲಿ ಬಡ್ತಿ ಮೇರೆಗೆ ಕರ್ತವ್ಯಕ್ಕೆ ಹಾಜರಾದ 


ದಿನಾಂಕ : 11 - 03 - 2011 ರಿಂದ ಜಾರಿಗೆ ಬರುವಂತೆ ನಿದರ್ಶನಾತ್ಮಕ (ಪ್ರೋಫಾರ್ಮ) ಮುಂಬಡ್ತಿಯನ್ನು ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಎಲ್. ರಮೇಶ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ .ಆರ್. 911 


ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 274 ಕಸಧ 2012 ( ಭಾ ), ಬೆಂಗಳೂರು, ದಿನಾಂಕ : 29ನೇ ಮೇ , 2012 . 


ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ , ಮಡಿಕೇರಿ ಇದರ ಅಧ್ಯಕ್ಷರು ಹಾಗೂ ಸದಸ್ಯರನ್ನಾಗಿ ಈ ಕೆಳಕಂಡವರನ್ನು 


ತಕ್ಷಣದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶವರೆಗೆ ನೇಮಿಸಲಾಗಿದೆ. 


ಕ್ರಮ ಸಂಖ್ಯೆ 


ಹೆಸರು ಮತ್ತು ವಿಳಾಸ 


ಪದನಾಮ 


ಶ್ರೀ ಎನ್.ಎಸ್ . ದೇವಿಪ್ರಸಾದ್, ಸಂಪಾಜೆ ಗ್ರಾಮ , ಮಡಿಕೇರಿ 


ಅಧ್ಯಕ್ಷರು 


2 


| ಶ್ರೀ ತಳೂರು ಕಿಶೋರ್ಕುಮಾರ್, ಅರುವತ್ತೋಕ್ಲು ಗ್ರಾಮ , ಮಡಿಕೇರಿ 


ಸದಸ್ಯರು 


3 


ಶ್ರೀಮತಿ ಬೈತಡ್ಕ ಜಾನಕಿ , ರೇಸ್‌ಕೋರ್ಸ್ 


ರಸ್ತೆ, ಮಡಿಕೇರಿ 


ಸದಸ್ಯರು 


ಶ್ರೀ ಚೆರಿಯ ಮನೆ ಚಂದ್ರಶೇಖರ, ಆಲೂರು ಸಿದ್ದಾಪುರ, ಸೋಮವಾರಪೇಟೆ 


ಸದಸ್ಯರು 


ಶ್ರೀ ತುಂತಜೆ ವೆಂಕಟೇಶ್, ಬಿಳಿಗೇರಿ ಗ್ರಾಮ , ಮಡಿಕೇರಿ 


ಸದಸ್ಯರು 


ಸದಸ್ಯರು 


| ಶ್ರೀ ಕೆ. ಶಿವರಾಮ ಗೌಡ, ನಿವೃತ್ತ ಶಿಕ್ಷಕರು, ಕುಂಇಟ್ಟಿ ಮನೆ, ಕೊಲ್ಲಮೊಗ್ರ ಗ್ರಾಮ 
& ಅಂಚೆ, ಸುಳ್ಯ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 


7 


ಸದಸ್ಯರು 


| ಶ್ರೀ ಪದ್ಮಕೋಲ್ದಾರ್ ಬಿನ್ ಬೋಜಪ್ಪ ಗೌಡ, ಪದ್ಮಶ್ರೀ ನಂ . 109 /3, 
ಕೃಷ್ಣ ಲೇಔಟ್ , ಹುಳಿಮಾವು, ಬಿ . ಜಿ . ರಸ್ತೆ, ಬೆಂಗಳೂರು- 76 


ಶ್ರೀ ಲೋಕಯ್ಯಗೌಡ ಕೆ. ಬಿನ್ ಕೆ. ಕೃಷ್ಣಪ್ಪಗೌಡ, ನಂ . 7-104 / , ಜೆ.ಪಿರೇರಾ 


ಸದಸ್ಯರು 


ಕಾಂಪೌಂಡ್ , ಬಿಕರ್ಣಕಟ್ಟೆ, ಕಂಡೆಟ್ಟು, ಕುಲಶೇಖರ ಅಂಚೆ, ಮಂಗಳೂರು- 5 . 


ಶ್ರೀ ಇಡ್ಯಡ್ಕ ಮೋಹನಗೌಡ ಬಿನ್ ಚಿನ್ನಪ್ಪಗೌಡ ಬಾರಂಗಳ ಗುತ್ತು, ಚಾರ್ವಾಕ 


ಸದಸ್ಯರು 


ಅಂಚೆ & ಗ್ರಾಮ , ಪುತ್ತೂರು ತಾಲ್ಲೂಕು- 574 328. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ , 
ಸರ್ಕಾರದ ಉಪ ಕಾರ್ಯದರ್ಶಿ , 


ಪಿ . ಆರ್ . 912 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


೫೬೮ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೮, ೨೦೧೨ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾ 111 ಕೆಎಂಯು 2012 , ಬೆಂಗಳೂರು, ದಿನಾಂಕ : 23ನೇ ಮೇ , 2012 . 


ಶ್ರೀ ಹೆಚ್. ಎಂ . ಸಿದ್ದನಗೌಡರ್ , ಉಪ ನಿರ್ದೇಶಕರು, ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ, ಬೆಂಗಳೂರು ಇವರಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 40,050 -56,550/- ರ ನಿರ್ದೇಶಕರು ( ವಸ್ತು ಸಂಗ್ರಹಾಲಯಗಳು), ಪ್ರಾಚ್ಯವಸ್ತು ಸಂಗ್ರಹಾಲಯ 
ಮತ್ತು ಪರಂಪರೆ ಇಲಾಖೆ, ಬೆಂಗಳೂರು ಈ ಹುದ್ದೆಗೆ ಸ್ಥಾನಪನ್ನಾ ಮುಂಬಡ್ತಿ ನೀಡಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸುಧಾಕರ ಶೆಟ್ಟಿ, 
ಸರ್ಕಾರದ ಉಪ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


ಪಿ . ಆರ್ , 913 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಕಸಂವಾಪ್ರ 16 ರಾಪಸಿ 2012 , ಬೆಂಗಳೂರು, ದಿನಾಂಕ: 29ನೇ ಮೇ , 2012 . 


ಶ್ರೀ ಎಂ . ಬಿ. ಮಹದೇವಸ್ವಾಮಿ , ಪತ್ರಪಾಲಕರು, ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ, ಕೇಂದ್ರ ಕಚೇರಿ, ಬೆಂಗಳೂರು ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಪತ್ರಪಾಲಕರು, ಪ್ರಾದೇಶಿಕ ಪತ್ರಾಗಾರ ಕಚೇರಿ, 
ಧಾರವಾಡ ಇಲ್ಲಿ ಖಾಲಿಯಿರುವ ಹುದ್ದೆಗೆ ವರ್ಗಾಯಿಸಿ, ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಕೆ. ಸುಧಾಕರ ಶೆಟ್ಟಿ, 
ಸರ್ಕಾರದ ಉಪ ಕಾರ್ಯದರ್ಶಿ , 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


ಪಿ .ಆರ್. 914 


